ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 


509 


: ಶ್ರೀ ಎಂ ನಾರಾಯಣಸ್ವಾಮಿ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 05-02-2021 


[C od 


ಪ್ನೆ 


ಉತ್ತರ 


ರಾಜ್ಯ ಸರ್ಕಾರವು ಈ ವರ್ಷದ 
ಮಹಾಮಾರಿ ಸಾಂಕ್ರಾಮಿಕ 
ರೋಗವಾದ ಕೋವಿಡ್‌-19ರ 
ಪ್ರಭಾವಕ್ಕೆ ಒಳಗಾಗಿ ಕಷ್ಟ 
ಅನುಭವಿಸುತ್ತಿರುವ ಆಟೋ" ಮತ್ತು 
ಟ್ಯಾಕ್ಸಿ ಚಾಲಕರಿಗೆ ರೂ.5,000/- 
ಕನಿಷ್ಠ ಸಹಾಯ ಧನವನ್ನು 
ಘೋಷಿಸಿದ್ದು ಇದು ಸಾವಿರಾರು 
ಫಲಾನುಭವಿಗಳಿಗೆ 


ತಲುಪಿಲ್ಲದಿರುವುದು ಸರ್ಕಾರದ 


| ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 


ಇದರ. ಬಗ್ಗೆ ಕೈಗೊಂಡ ಕ್ರಮಗಳೇನು; 


: ಸಂಖ್ಯೆ ಜೋಡಣೆ ಆಗದಿರುವ ಕಾರಣ 


“ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ: ಟಿಡಿ 121 
ಟಿಡಿಒ 2020, ದಿನಾ೦ಕ:16-05-2020 ಹಾಗೂ 
ಮಾರ್ಪಾಡು ಆದೇಶ ದಿನಾಂಕ: 29-05-2020 ರಲ್ಲಿ 
ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಮಾತ್ರ ಒಮ್ಮೆ 
ಪರಿಹಾರವಾಗಿ ರೂ.5000/- ಗಳ ಪರಿಹಾರ ಧನವನ್ನು 
ಷರತ್ತುಗಳಿಗೊಳಪಟ್ಟು ನೀಡಲು ಮಂಜೂರಾತಿ ನೀಡಿ 
ಆದೇಶಿಸಲಾಗಿದೆ. 


ಪರಿಹಾರ ಧನವು .ಹಲವು ಫಲಾನುಭವಿಗಳಿಗೆ 
ತಲುಪಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


1D validation ಅನುತ್ತೀರ್ಣ ತಾಂತ್ರಿಕ 
ಸಮಸ್ಯೆಯಿಂದ / ಫಲಾನುಭವಿಗಳ ಬ್ಯಾಂಕ್‌ ಖಾತೆಗಳು 
ಚಾಲ್ತಿಯಲ್ಲಿ ಇಲ್ಲದ ಕಾರಣ / ಬ್ಯಾಂಕ್‌ ಖಾತೆಗಳಿಗೆ ಆಧಾರ್‌ 
ಪರಿಹಾರ ಧನವನ್ನು 
ವಿತರಿಸಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ, ಬಾಕಿ 
ಉಳಿದಿರುವ ಅರ್ಜಿದಾರರಿಗೆ ಪರಿಹಾರ ಧನವನ್ನು ವಿತರಿಸುವ 
ಸಂಬಂಧ ಹೆಚ್ಚುವರಿ ಬ್ಯಾಂಕ್‌ ಖಾತೆಯ ಮಾಹಿತಿಗಳನ್ನು 
ದಾಖಲಿಸುವುದು ಅವಶ್ಯಕವಾಗಿದ್ದು, "ಸೇವಾ ಸಿಂಧು” ವೆಬ್‌ 
ಹೋರ್ಟಲ್‌ನಲ್ಲಿ ಹೆಚ್ಚುವರಿ ಬ್ಯಾಂಕ್‌ ಖಾತೆಯ 
ಮಾಹಿತಿಗಳನ್ನು ದಾಖಲಿಸುವ ಮೂಲಕ ಪರಿಹಾರ ಧನ 
ವಿತರಿಸಲು ಸಹಕರಿಸಬೇಕಾಗಿ ಕೋರಿ ಪತ್ರಿಕಾ ಪ್ರಕಟಣೆಯನ್ನು 
ಸಾರಿಗೆ ಇಲಾಖಾ ವತಿಯಿಂದ ಪ್ರಮುಖ ಪತ್ರಿಕೆಗಳಲ್ಲಿ 
ನೀಡಲಾಗಿರುತ್ತದೆ ಹಾಗೂ ಎಲ್ಲಾ ಅರ್ಜಿದಾರರಿಗೆ ಅವರ 
ಮೊಬೈಲ್‌ಗಳಿಗೆ ಹೆಚ್ಚುವರಿ ಬ್ಯಾಂಕ್‌ ಖಾತೆಗಳನ್ನು ಸೇವಾ 
ಸಿಂಧು ಪೋರ್ಟಲ್‌ನಲ್ಲಿ ದಾಖಲಿಸುವಂತೆ ಕೋರಿ ಎರಡು 
ಬಾರಿ ಸೇವಾ ಸಿಂಧು ಮೂಲಕ ದಿನಾಂಕ: 
25-11-2020ರ ಗಡುವನ್ನು ನಿಗಧಿಪಡಿಸಿ ಎಸ್‌.ಎಂ.ಎಸ್‌. 
ಮುಖಾಂತರ ಸಂದೇಶವನ್ನು ರವಾನಿಸಲಾಗಿರುತ್ತದೆ. 
ಅದಕ್ಕನುಗುಣವಾಗಿ ಸ್ವೀಕೃತವಾಗಿರುವ ಮಾಹಿತಿಯನ್ನು 
ಪರಿಶೀಲಿಸಿ ಪರಿಹಾರ. ಧನ. ವಿತರಿಸುವ ಕ್ರಮ 
ಚಾಲ್ತಿಯಲ್ಲಿರುತ್ತದೆ. 


-2- 


ಇಲ್ಲಿಯವರೆಗೆ ಎಷ್ಟು ಜನ 
ಫಲಾನುಭವಿಗಳಿಗೆ ಸಹಾಯಧನವನ್ನು 
ನೀಡಲಾಗಿದೆ; 


ಸೇವಾ `ಸಿಂಧು ವೆಬ್‌ `ಪೋರ್ಟ್‌ಲ್‌ನಲ್ಲಿ ಆಟೋರಿಕ್ಷಾ 
ಮತ್ತು ಟ್ಯಾಕ್ಸಿ ಚಾಲಕರು ಪರಿಹಾರ ಧನ ಕೋರಿ ಸಲ್ಲಿಸಿರುವ 
ಫಲಾನುಭವಿಗಳ ಅರ್ಜಿಗಳ ಪೈಕಿ ಇಲ್ಲಿಯವರೆಗೆ 2,15,669 
ಫಲಾನುಭವಿಗಳಿಗೆ ಪರಿಹಾರ ಧನವನ್ನು ವಿತರಿಸಲಾಗಿರುತ್ತದೆ. 


ಇದಾಗಿ ಮುಸಲ ಒಟ್ಟು ಪಮಾಣ 
ಎಷ್ಟು ಇಲ್ಲಿಯವರೆಗೆ ಹಂಚಿಕೆಯಾದ 
ಹಾಗೂ ಬಾಕಿ ಉಳಿಸಿಕೊಂಡಿರುವ 
ಹಣವೆಷ್ಟು; (ಜಿಲ್ಲಾವಾರು 
ಅಂಕಿಅಂಶಗಳ ಸಹಿತ ಸಂಪೂರ್ಣ 
ವಿವರಣೆಯನ್ನು ನೀಡುವುದು) 


ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಪರಿಹಾರ ಧನ 
ವಿತರಿಸುವ ಸಂಬಂಧ ರೂ.117.51 ಕೋಟಿ ಅನುದಾನವನ್ನು 
ಬಿಡುಗಡೆಗೊಳಿಸಲಾಗಿದೆ, 

ಸದರಿ ಅನುದಾನದಲ್ಲಿ ಇಲ್ಲಿಯವರೆಗೆ 
ರೂ. 107,83,45,000ಗಳನ್ನು ಹಂಚಿಕೆ ಮಾಡಲಾಗಿದ್ದು, 
ರೂ.,31,50,000ಗಳ ಅನುದಾನ ವಿತರಿಸಿರುವುದು ಬಾಕಿ 
ಇರುತ್ತದೆ. 

ಹಂಚಿಕೆಯಾದ ಹಾಗೂ ಬಾಕಿ ಇರುವ "ಅನುದಾನದ 
ಜಿಲ್ಲಾವಾರು ವಿವರವನ್ನು ಅನುಬಂಧ್ಯದಲ್ಲಿ ಒದಗಿಸಲಾಗಿದೆ. ' 


ಟಿಡಿ 16 ಟಿಡಿಕ್ಕೂ 2021 . 


PN 


(ಲಕ್ಷ್ಮಣ ಸಂಗಪ್ಪ ಸವದಿ): 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. . 


; pS 


‘&- 


ಮಾನ್ಯ ವಿಧಾನ ಸಭಾ ಸದಸ್ಯರಾದ ಶ್ರೀ: ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರ ಚುಕ್ಕೆ ಗುರುತಿಲ್ಲದ 
$ ಪ್ರಶ್ನೆ ಸಂಖ್ಯೆ: 509 ಗೆ ಅನುಬಂಧ 


ind) 
Paid pending 

BAGAKOT “| 1522 | 760000 | 210 105000 | 
14050000 21 ‘| 10500 | 
soe | 120 |] moo 1 9° | as000 | 
76935000 TSE 
22710000 28 
4893 24465000 42 
32875000 76 
1706 8530000 
16070000 | 
16005000 29 145000 
RAMANAGARA 4738 
SHIMOGA 4501 22505000 
TUMKUR 11195 55975000 
UDUPI 7205 3602500 1 6. | 30500 | 
UTTAR KANNADA 4454 22270000 
WADGR © |] 1006 | sooo {1 68° | 3000 | 


